ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 1318(1530) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶೀಬಿ. ಕೆ. ಹರಿಪ್ರಸಾದ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಔ.೦.೩A. ಸಿ.ಎ. ನಿವೇಶನಗಳ ಬಗ್ಗೆ 

(ಅ) ಬೆಂಗಳೂರು ಅಬಿವೃದ್ಧಿ ಪ್ರಾದಿಕಾರದ ಅಧೀನದಲ್ಲಿರುವ ಸಿ.ಎ. ನಿವೇಶನಗಳ ಸಂಖ್ಯೆ 


ಎಷ್ಟು; ಎಲ್ಲೆಲ್ಲಿ ಸಿ.ಎ. ನಿವೇಶನಗಳನ್ನು ಗುರುತಿಸಲಾಗಿದೆ; (ವಿಧಾನ ಸಭಾವಾರು ಮಾಹಿತಿ 
ಒದಗಿಸುವುದು) 


(ಆ) ಯಾವ ಯಾವ ಸಿ.ಎ. ನಿವೇಶನಗಳನ್ನು ಯಾರ್ಯಾರಿಗೆ ಎಷ್ಟು ವರ್ಷಗಳವದೆಗೆ ಗುತ್ತಿಗೆಗೆ 
ನೀಡಲಾಗಿದೆ; 


(ಇ) ಗುತ್ತಿಗೆ ಪಡೆದ ನಿವೇಶನಗಳನ್ನು ನೋಂದಾಯಿಸಿಕೊಂಡಿದ್ದಾರೆಯೇ? (ವಿವರ 
ನೀಡುವುದು) 


